ಕರ್ನಾಟಿಕ ವಿಧಾನಪರಿಷತ್ತು 

ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1295(1504) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಬಸವರಾಜ ಪಾಟೀಲ್‌ ಇಟಿಗಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ : ಕಾಮಗಾರಿ ಪ್ರಾರಂಭವಾಗದಿರುವ ಕುರಿತು 
(ಅ) ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ಗೂಗಲ್‌ ಬ್ರಿಡ್‌ ಬ್ಯಾರೇಜ್‌ ಹತ್ತಿರ 


Beautification ಮಾಡುವ ಸಲುವಾಗಿ ರೂ. 9.50 ಕೋಟ KBJNL Forest Department 
ವತಿಯಿಂದ ಮಂಜೂರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) KBINL Board ನಲ್ಲಿ ಮಂಜೂರಾತಿ ದೊರೆತ್ತಿದ್ದರೂ ಇನ್ನೂ ಕಾಮಗಾರಿ 
ಪ್ರಾರಂಭವಾಗದಿರಲು ಕಾರಣಗಳೇನು; 


(ಇ) ಈ ಕಾಮಗಾರಿಯನ್ನು ಯಾವಾಗ ಪ್ರಾರಂಭಿಸಲಾಗುವುದು? 


